*- ಡಾ ನಾ. ಗೀತಾಚಾರ್ಯ 


ಕಾರ್ಯನಿರ್ವಾಹಕ ಸಂಪಾದಕರು 
ಎಂ. ನರಸಿಂಹ 


ಸದಸ್ಯರು 


ಸಂಸ್ಥಾಪಕ ಗೌರವ ಕಾರ್ಯದರ್ಶಿ 
ಎಂ. ಸರಸಿಂಹ 


ಸಹಾಯಕ ಕಾರ್ಯದರ್ಶಿಗಳು 
` ಕೆ.ಎಸ್‌. ಸೋಮಶೇಖರ್‌ 


ನಾಚರಣೆ - ವಿವಿಧ ಉಚಿತ ವೈದ್ಯಕೀಯ ಪರೀಕ್ಷಾ ಶಿಬಿರ ಉದ್ಭಾಟನೆ 
, ಡಾ. ಚಂದ್ರಶೇಖರ್‌, ಡಾ. ಎಂ.ಆರ್‌.ವಿ. ಪ್ರಸಾದ್‌, 


ಪಿ.ಎನ್‌. ಸದಾಶಿವ, ಕೆ.ಎನ್‌. ಸೋಮಶೇಖರ್‌ 


2 ESSE ಏಪ್ರಿಲ್‌-ಜೂನ್‌ ೭೦೪ 
ಉದಯ ಸೌರಭ EE UTE ್ಕುೂೂತಪಿಲ್ಲ್ಲಬೂ್ರೂಪನ್‌್ಮಹ 


ಅಧ್ಯಕ್ಕರ ಮಡಿ 


ಸಂಘದ ಹೆಜ್ಜೆ ಗುರುತುಗಳನ್ನು ಅವಲೋಕಿಸಿದಾಗ ಹೆಮ್ಮೆಯೆನಿಸುತ್ತದೆ. 
ಸಮಾಜದಲ್ಲಿ ಸಂಘಕ್ಕೆ ಒಂದು ಗೌರವ ಸ್ಥಾನ ಇದೆ. ಇದೀಗ 
ನಲವತ್ತೈದನೆಯ ವಾರ್ಷಿಕ ಸಕಲ ಸದಸ್ಯರ ಸಭೆಯ ಸಿದ್ಧತೆಯಲ್ಲಿ 


ದಾಖಲಿಸಿದಾಗ ಧನ್ಯತಾಭಾವನೆ ಮೂಡುತ್ತದೆ. 

2010-11ನೆಯ ಸಾಲಿಗೆ ಸಂಘದ ಆಸ್ತಿ ತಃಖ್ತೆ 118 ಲಕ್ಷಗಳಾಗಿವೆ. 
ಆದಾಯ-ವೆಚ್ಚ 38 ಲಕ್ಷಗಳು, ಜಮಾ-ಖರ್ಚು ರೂ. 55 ಲಕ್ಷಗಳು. 
ಸುಮಾರು ಒಂದು ಕೋಟಿ ರೂಪಾಯಿಗಳ ಬೆಲೆ ಬಾಳುವ ಕಟ್ಟಡಗಳು 
ಎದ್ದು ಕಾಣುತ್ತವೆ. 

ಸರ್ಕಾರದ ಮನವೊಲಿಸಿ, ಬಿಬಿಎಂಪಿ ಸಂಘಕ್ಕೆ ನೀಡಿದ್ದ ನಿವೇಶನ- 
ಕಟ್ಟಡದ ಗುತ್ತಿಗೆ ಅವಧಿ 30 ವರ್ಷಗಳಿಗೆ ನೋಂದಾಯಿಸಿದೆ. ಇದು 
ಇಂದಿನ ಬೆಲೆಯಲ್ಲಿ ರೂ. 5-10 ಕೋಟಿಗಳಾಗಬಹುದು. "ಬೆ೦ಗಳೂರು 
ದರ್ಶನ' ಗ್ರಂಥ ಪ್ರಕಟಣೆ, ಸಂಘಕ್ಕೆ “ರಾಜ್ಯ ಪ್ರಶಸ್ತಿ' ಗೌರವ, ಉದಯಭಾನು 
ಉನ್ನತ ಅಧ್ಯಯನ ಕೇಂದ್ರದ ಸ್ಥಾಪನೆ, ಉನ್ನತ ಅಧ್ಯಯನ ಪುಸ್ತಕ ಮಾಲೆ, 
ದೇವತಾ ಸ್ತೋತ್ರಕಲಿಕೆ, ಪತ ಸಲಹೆ ಮುಂತಾದ ಕಾರ್ಯಕ್ರಮಗಳು, 
ಸಂಘಕ್ಕೆ ಮಹಾನಗರ ಪಾಲಿಕೆ, ರಾಜ್ಯ ಸರ್ಕಾರಗಳಿಂದ ಗೌರವಯುತ 
ಮರ್ಜಿ ಅನುದಾನ, ei ಕಂಪ್ಯೂಟರ್‌ ತರಬೇತಿ, ಶೈಕ್ಷಣಿಕ 
ಮತ್ತು ವೈದ್ಯಕೀಯ ಸೇವೆಗಳ ವಿಸ್ತರಣೆ ಮ ಕಾರ್ಯಸಾಧನೆಗೆ 
ಸಾಕ್ಷಿಯಾಗಿವೆ. 


ಪ್ರಸ್ತುತ, ಕಾರ್ಯಕಾರಿ ಸಮಿತಿಯು ಜನ ಪ್ರತಿನಿಧಿಗಳ ಮತ್ತು ಹಿರಿಯರ 
ಸಹಕಾರ-ಮಾರ್ಗದರ್ಶನ, ಬಿಬಿಎಂಪಿ, ರಾಜ್ಯ ಸರ್ಕಾರ, ಸಂಘಸಂಸ್ಥೆಗಳು, 
ಒಟ್ಟಾರೆ ಸಮಾಜಡ.. ಸಹಾಯ ಪಡೆದು ಮುನ್ನಡೆದಿದೆ. ಈ ಸಾಧನೆಯ 
ನಡೆ ಸುವರ್ಣ ನಡೆಯೆಡೆಗೆ ಯಶಸ್ವಿಯಾಗಿ ನಡೆಸುವ ಕೆಲಸ ಆಗಬೇಕಾಗಿದೆ. 
ಇಂದು ಸಂಘದ ಆಡಳಿತ ಚುಕ್ಕಾಣಿ ಹಿಡಿದಿರುವ ಕಾರ್ಯಕಾರಿ ಸಮಿತಿ 
ಮುಂದಿನ ಸಾಧನೆಗೆ ಶಕ್ತಿಶಾಲಿ ಸಮಿತಿಯನ್ನು ರಚಿಸಬೇಕಾಗಿದೆ. ಸೆಪ್ಟೆಂಬರ್‌ 
ತಿಂಗಳಲ್ಲಿ ನಡೆಯುವ "ವಾರ್ಷಿಕ ಸಕಲ ಸದಸ ರ ಸಭೆಯ ವೇಳೆಗೆ ಎಲ್ಲ 
ಸದಸ್ಯರೂ ಕ್ರಿಯಾಶೀಲರಾಗಿ ಕಾರ್ಯೋನ್ನುಖರಾಗಲಿ ಎಂದು ಆಶಿಸುತ್ತೇನೆ. 


ಸಂಘದ ಹಿಂದಿನ ಅಧ್ಯಕ್ಷರಾದ ಶ್ರೀ ಎನ್‌.ಆರ್‌.ಚಂದ್ರನ್‌ ಮತ್ತು 
ಉಪಾಧ್ಯಕ್ಷರಾದ ಶ್ರೀ ಪಿ.ಆರ್‌. ಕೃಷ್ಣಮೂರ್ತಿ ಅವರನ್ನು ಕೃತಜ್ಞತೆಯಿಂದ 
ಸ್ಮರಿಸುತ್ತೇನೆ. 


2008-11ರ ಅವಧಿಯ ಮೂರುವರ್ಷಗಳಲ್ಲಿ ಕಾರ್ಯಸಾಧನೆ ಮಾಡಿದ 
ಪದಾಧಿಕಾರಿಗಳಿಗೆ, ಕಾರ್ಯಕಾರಿ ಸಮಿತಿ ಸದಸ ರಿಗೆ, ಇತರ ಎಲ್ಲ ಸದಸ [ರು 
ಮತ್ತು ಅಭಿಮಾನಿಗಳಿಗೆ ಸಂಘದ ಪರವಾಗಿ 'ವಂದನೆಗಳು. 


೫ ಬಿ. ಕೃಷ್ಣ 
ಅಧ್ಯಕ್ಷರು 


ತೊಡಗಿದ್ದೇವೆ. ಕಳೆದ 5-6 ವರ್ಷಗಳಲ್ಲಿ ಸಂಘದ ಬೆಳವಣಿಗೆಯನ್ನು 


ಶಂಪಾದಹೀಯ 


ಈ ಸಂಚಿಕೆಯ ಅವಧಿಯಲ್ಲಿ ಸಂಘ ಹಲವು ಕಾರ್ಯಕ್ರಮಗಳನ್ನು ನಡೆಸಿದೆ. 
ಸಂಘದ ಎಂದಿನ ಚಟುವಟಿಕೆಗಳಾದ ಉಚಿತ ಆರೋಗ್ಯ ತಪಾಸಣೆ, 
ಕಣ್ಣಿನ ಪರೀಕ್ಷೆ, ಕಂಪ್ಯೂಟರ್‌ ತರಗತಿ, ಎಸ್‌.ಎಸ್‌.ಎಲ್‌.ಸಿ., ಪಿ.ಯು.ಸಿ. 
ತರಗತಿಗಳು ” ಮುಂದುವರಿಯುತಿವೆ. ಕಳೆದ ವರ್ಷದ ತರಗತಿಗಳು 
ಯಶಸ್ವಿಯಾಗಿ ಮುಕ್ತಾಯವಾಗಿದ್ದು ಪ್ರಸಕ್ತ ಶೈಕ್ಷಣಿಕ ವರ್ಷದ ತರಗತಿಗಳಿಗಾಗಿ 
ಆಹ್ವಾನ ಮುಕ್ತಗೊಳಿಸಿದ್ದು ಉತ್ಸಾಹದಿ೦ದ ವಿದ್ಯಾರ್ಥಿಗಳು ನೋಂದಾಯಿಸಿ 
ಕೊಳ್ಳುತ್ತಿದ್ದಾರೆ. ಸಂಘದ ಈ ಉಚಿತ ಪಾಠಕ್ಕೆ ಬೇಡಿಕೆ ಅಧಿಕವಾಗಿದ್ದು 
ಬೇರೆ ಬೇರೆ. ಬಡಾವಣೆಯ ವಿದ್ಯಾರ್ಥಿಗಳೂ ತ ಸಲ್ಲಿಸುತ್ತಿರುವುದರಿ೦ದ 
ಸ್ಥಳಾವಕಾಶದ ಕೊರತೆ ಕಾಡುತ್ತಿದೆ. ಸ್ವಂತ ಕಟ್ಟಡವಿದ್ದು ಹೆಚ್ಚಿನ ವಿದ್ಯಾರ್ಥಿ 
ಗಳಿಗೆ ಅವಕಾಶ ಕಲ್ಪಿಸಲು SE ಪರಿಸ್ಥಿತಿ ಮೆ 
ಕಳೆದ ವರ್ಷದಲ್ಲಿ ನಮ್ಮ ಉಚಿತ ಪಾಠದ ಕಾರಣದಿಂದ ವಿದ್ಯಾರ್ಥಿಗಳು 
ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಗಿರುವುದೇ ಈ ಬೇಡಿಕೆಗೆ ಕಾರಣವಾಗಿದೆ. 
ಇದಕ್ಕೆ ಕಾರಣರಾದ ನಮ್ಮ ಗೌರವಾನ್ವಿತ ಅಧ್ಯಾಪಕರ ಸೇವೆಯನ್ನು ನಾವು 
ಕೃತಜ್ಞತೆಯಿಂದ ಸ್ಮರಿಸುತ್ತೇವೆ. 


ಇದೇ ಬಗೆಯ ಇನ್ನೊಂದು ಉಚಿತ ಶಿಕ್ಷಣವಾದ ಕಂಪ್ಯೂಟರ್‌ 
ತರಗತಿಗೂ ಬೇಡಿಕೆ ಅಧಿಕವಾಗುತ್ತಿದೆ. ಈ ಅವಧಿಯಲ್ಲಿ ನಾಲ್ಕನೇ ತಂಡದಲ್ಲಿ 
ದ್ಯಾರ್ಥಿಗಳು ಇದರ ಲಾಭ ಪಡೆದಿದ್ದಾರೆ. ಐದನೇ ತಂಡಕ್ಕೆ 150 ಅರ್ಜಿಗಳು 
ಬಂದಿದ್ದು, 100 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ನೀಡಲು ಸಾಧ್ಯವಾಗಿದೆ. 
ನಮ್ಮಲ್ಲಿರುವ ಕಂಪ್ಯೂಟರ್‌ಗಳು, ಸ್ಥಳಾವಕಾಶ ಮತ್ತು ಶಿಕ್ಷಕರ ಅನುಕೂಲಕ್ಕೆ 
ಇಷ್ಟು ಮಾತ್ರ ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ವಿಸ್ತರಿಸುವ 
ಅಗತ್ಯವಿದೆ. ದಿನಾಂಕ 3-7-11ರಂದು ತರಗತಿ ಆರಂಭಿಸಲಾಗಿದೆ. 


ಉಚಿತ ಕಣ್ಣು ಪರೀಕ್ಷೆಯ ಪಾಕ್ಷಿಕ ಕಾರ್ಯಕ್ರಮವೂ ದಿನದಿಂದ ದಿನಕ್ಕೆ 
ಹೆಚ್ಚು ಜನಪ್ರಿಯವಾಗುತ್ತಿದೆ. ಇಡೀ ಜಿಂಗಳೂರಿನ ವಿವಿಧ ಭಾಗಗಳಿಂದಲ್ಲದ 
ಹೊರ ಊರಿನಿಂದಲೂ ಫಲಾನುಭವಿಗಳು ಬರುತ್ತಿರುವುದೇ ಇದಕ್ಕೆ 


ಸಾಕ್ಷಿಯಾಗಿದೆ. fe ಅವಧಿಯಲ್ಲಿ ಇದರ ಉಚಿತ ಶಿಬಿರವನ್ನು ಯಶಸ್ಸಿಯಾಗಿ 
ನಡೆಸಲಾಗಿದೆ. 


ಇವೆಲ್ಲವೂ ಗೌರವಾನ್ವಿತ ವೈದ್ಯರ ಸೇವೆ ಮತ್ತು ಸಂಘದ ಕಾರ್ಯಕರ್ತರ 
ಪರಿಶ್ರಮದ ಫಲವಾಗಿದೆ. "ಇವರಿಗೆಲ್ಲ ಉದಯಸೌರಭ ಕೃತಜ್ಞನಾಗಿರುತ್ತದೆ. 


ಹ ಸ೦ಪಾದಕ 


24-4-2011ರ೦ದ 5-5-2011ರ ವರೆಗೆ ಸಂಘದ 
ಸಾಂಸ್ಕೃತಿಕ ಭವನದಲ್ಲಿ ವಿಶೇಷ ಮಕ್ಕಳ ಶಿಬಿರವನು 
ಯೆಶಸಿಯಾ ನಡೆಸಲಾಯಿ ಕ 

ಶಿಬಿರದ ಉದ್ಭಾಟನೆಯನ್ನು ಏಪ್ರಿಲ್‌ 24ರಂದು ಶ್ರೀ 
ಇಂಟರ್‌ನ್ಯಾಷನಲ್‌ ಶಾಲೆಯ ಡಾ. ಶಾಂ 
ರವಿಶಂಕರ್‌ ನಡೆಸಿಕೊಟ್ಟರು. ಪ್ರಾರ್ಥನಾಶಾಲೆಯ 
ಪ್ರಾಂಶುಪಾಲರಾದ ಪೀವ 
ಅತಿಥಿಗಳಾಗಿದ್ದರು. ಮೇ 5ರಂದು ಎನ್‌.ಎಂ.ಕೆ.ಆರ್‌.ವಿ. 


{4 
(Gs 

1 G@ 
ಕ್‌ 
ಕ್ಟ 
py 
3 | 
ಬ 
Cs 
C 


ಮಹಿಳಾ ಕಾಲೇಜಿನ ಪಾಂಶುಪಾಲ ರಾದ ಶೀಮತಿ 
K ಶ್‌ ಸ್ಮ 
ಕೆ.ಎಸ್‌. ಚಂದಾ ಮತ್ತು ನಿವೇದಿತ ಶಾಲೆಯ 


ಕಾರೃದರ್ಶಿ ಗಳಾದ ಶ್ರೀಮತಿ ವ. ಅನಸೂಯಾ ಅವರು 
ಸಮಾರೋಪದ ಮುಖ್ಯ ಅತಿಥಿಗಳಾಗಿ ಶಿಬಿರಾರ್ಥಿಗಳಿಗೆ 
ಪ್ರಮಾಣಪತ್ರಗಳನ್ನು ॥ ಬಹುಮಾನಗಳನ್ನು ವಿತರಿಸಿದರು 
ಎರಡೂ ಸಭೆಗಳ ಅಧ್ಯಕ್ಷತೆಯ ಯನ್ನು ಸಂಘದ ಅಧ್ಯಕ್ಷರು 
ವಹಿಸಿದ್ದರು. ಮದನ್‌ ಎನ್‌. ಶಿಬಿರದ ನಿರ್ವಹಣೆ 
ಮಾಡಿದರು. ಸುಗುಣ ಎಸ್‌. ಚಂದ, ಜಯಂತಿ 
ಜಗನ್ನಾಥ್‌, ಕೆ. ಕವಿತ, ಸಿ. ದಾಕ್ಷಾಯಿಣಿ ಅವರುಗಳು 
ಸ೦ಚಾಲಕರಾಗಿದ್ದರು. ಹನ್ನೆರ ರಡು € ; ಈ ಶಿಬಿರದಲ್ಲಿ 
ವರ್ಣಚಿತ್ರ ರಚನೆ. ಕಸೂತಿ, ಕಲಿಗಳು ನಾ ತ್ಕ 
ಸಂಗೀತ, ರಸ ಪ್ರಶ್ನೆ ಇತ್ಯಾದಿ ಸಾಂಸ್ಕತಿಕ ಚಟುವಟಿಕೆಗಳು 
ಹಾಗೂ ಎಎಧ' ೩ 

ಶಿಬಿರಾರ್ಥಿಗಳನ್ನು ಸಕ್ರಿಯವಾಗಿ ತೊಡಗಿಸಲಾಗಿತ್ತು. 


ಬೆ೦ಗಳೂರು ಡೈರಿ ಮತ್ತು ತಾರಾಲಯಗಳಿಗೆ ಮಕ್ಕಳನ್ನು 
ಹರಕೊಂಡು ಹೋಗಿ ಅಲ್ಲಿಯ ಕಾರ್ಯ 


ಚಟುವಟಿಕೆಗಳ ಪರಿಚಯ ಮಾಡಿಕೊಡಲಾಯಿತು. 
ಸಮಾರೋಪದಲ್ಲಿ ಶಿಬಿರಾರ್ಥಿಗಳಿಂ ವಿವಿದ 
ಕಾರ್ಯಕ್ರಮಗಳು ಪ್ರದರ್ಶನವಾಗಿ ಪೋಷಕರು ಮತ್ತು 
ಸಾರ್ವಜನಿಕರಿಂದ ಮೆಚ್ಚುಗೆಗೆ ಪಾತ್ರವಾಯಿತು. 


ಶಿಬಿರದಲ್ಲಿ ಒಟ್ಟು 50 ಶಿಬಿರಾರ್ಥಿಗಳು 
ಸ ನಲ್ಲು. ಶಿಬಿರ ಪ್ರತಿದಿನ ಬೆಳಗ್ಗೆ 9ರಿಂದ 
ಮಧ್ಯಾಹ್ನ 2 ರೆಗೆ ನಡೆಯಿತು. ಶಿಬಿರಾರ್ಥಿಗಳು 


ಗಂಟಿವ 
Kd ಪಾಲೆ ೦ಡಿದ್ದರು. 
ss ಇ 


ಚೈತ್ರದ ಚಿಗುರು ಬೇಸಿಗೆ 
ಶಿಬಿರದ ಉದ್ಭಾಟನಾ 

ಸವ ರಂಭದಲ್ಲಿ 

ಡಾ. ಶೀಲಾ, 

ಜಯಂತಿ ಜಗನ್ನಾಥ್‌, 


ಬಿ. ಕೃಷ್ಣ, ಡಾ. ಶಾಂತಲಾ 


~~ YY 


ಚಿತ್ರಕಲಾ ಸ್ಪರ್ಧೆ 


ಯೋಗ ಶಿಬಿರ 


— 
ಸಹಕಾರ: 


| 
4 ESSERE 1.1.2೫೬0 20 | 


ಉದಯ ಸೌರಭ 


ವಿಭ್ಯಾಗದ್ಭ ಗಳು 


ಉಚಿತ ಕಣ್ಣುಪರೀಕ್ಷೆ ಮತ್ತು 
ಪೊರೆಶಸ್ತಚಿಕಿತ್ಸೆಯ ರಜತ ಶಿಬಿರ 


ಪ್ರತಿತಿಂಗಳು 2ನೇ ಮತ್ತು 4ನೇ ಭಾನುವಾರ ಸಂಘದ ಸಾಂಸ್ಕೃತಿಕ ಭವನದಲ್ಲಿ 
ನಾರಾಯಣ ನೇತ್ರಾಲಯದ ಸಹಕಾರದಿಂದ ನಡೆಸುತ್ತಿರುವ ಈ ಶಿಬಿರದ 
25ನೇ ಶಿಬಿರವನ್ನು ಅಂದರೆ "ರಜತ ಶಿಬಿರ'ವನ್ನು ದಿನಾಂಕ: 10-4-2011ರಂದು 
ಭಾನುವಾರ ಯಶಸ್ವಿಯಾಗಿ ನಡೆಸಲಾಯಿತು. ಡಾ. ಮೇಜರ್‌ ಪಿ. ನರೇಂದ್ರ, 
ನಾರಾಯಣ ನೇತ್ರಾಲಯದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಉದ್ಭಾಟನೆ 


ಮಾಡಿದರು. ಹಿರಿಯ ನೇತ್ರತಜ್ಞರಾದ ಡಾ. ನಾಗರತ್ನ ಬೇಲಿ ಅವರು ಮುಖ್ಯ 


ಅತಿಥಿಗಳಾಗಿದ್ದರು. ಅಧ್ಯಕ್ಷರಾದ ಬಿ. ಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ 
ನಡೆಯಿತು. ಈ ವಿಶೇಷ ಶಿಬಿರದಲ್ಲಿ 61 ಜನರಿಗೆ ಕಣ್ಣು ಪರೀಕ್ಷೆ ಮತ್ತು 15 
ಜನರಿಗೆ ಪೊರೆ ಶಸ್ತ ಚಿಕಿತ್ಸೆ ನಡೆಸಲಾಯಿತು. 


“ರಜತ.ಶಿಬಿರ' ಉಚಿತ ಕಣ್ಣುಪರೀಕ್ಷಪೊರೆ ಶಸ್ತ ಚಿಕಿತ್ಸೆ 
ಎ-ಬ: ಡಾ. ನಾಗರತ್ನ ಬೇಲಿ, ಬಿ. ಕೃಷ್ಣ ಮೇಜರ್‌ ಡಾ.' ಪಿ. 'ನರೇಂಡ್ರ 
ಎಂ. ನರಸಿಂಹ, ಜಿ. ನಾಗರಾಜ್‌ ಹಾಗೂ ee: 


ಏಪಿಲ್‌ 10,24, ಮೇ 8, 22, ಜೂನ್‌ 21, 26ರ ಭಾನುವಾರಗಳಂದು 
ಎಂದಿನಂತೆ ಶಿಬಿರಗಳು ನಡೆದವು. ಈ ಎಲ್ಲ ಶಿಬಿರಗಳಲ್ಲಿ ಒಟ್ಟು 469 ಜನರಿಗೆ 
ಕಣ್ಣು ಪರೀಕ್ಷೆ ಮತ್ತು 145 ಜನರಿಗೆ ಪೊರೆ ಚಿಕಿತ್ಸೆ ನಡೆಸ ಲಾಯಿತು. 


ಸಂಘದಲ್ಲಿ ಉಚಿತ ವೈದ್ಯಕೀಯ ಸೇವೆ 
ಪ್ರತಿದಿನ ಸಂಘದಲ್ಲಿ ವಿವಿಧ ವೈದ್ಯಕೀಯ ಸೇವೆ ಸಲಹೆ-ಪರೀಕ್ಷೆಯನ್ನು 
ಉಚಿತವಾಗಿ ನಡೆಸಲಾಗುತ್ತಿದೆ. ಕೋಪ, ಹೋಮಿಯೋಪತಿ, Boe 
ತಜ್ಞರುಗಳು ನಿಗದಿತ ದಿನ ಮತ್ತು ವೇಳೆಯಲ್ಲಿ ಉಚಿತ ಸಲಹೆ-ಪರೀಕ್ಷೆ ಮತ್ತು 
ಔಷದೋಪಚಾರ ನೀಡುತ್ತಾರೆ. ಅವಕಾಶವಂಚಿತರು, ಆಶಕ್ತರು, ಕೊಳಚೆ ಪದೇಶದ 
ನಿವಾಸಿಗಳು ಈ ಅವಕಾಶವನ್ನು ಸದುಪಯೋಗ ಪ ಪಡಿಸಿಕೊಳ್ಳಬಹುದಾಗಿದೆ. 


ನುರಿತ ವೈದ್ಯರುಗಳು, ಹೆಸರಾಂತ ಆಸ್ಪತ್ರೆಗಳು ಈ ಉಚಿತ ಸೇವೆಯನ್ನು 


ಒದಗಿಸುತ್ತಿದ್ದು ಅವರೆಲ್ಲರಿಗೂ ಸಂಘ ಆಭಾರಿಯೂಗಿರುತ್ತದೆ. 


ವಿವಿಧ ಆರೋಗ್ಯ ತಪಾಸಣಾಶಿಬಿರ ಮತ್ತು 
ಸಂಘದ 47ನೇ ಸಂಸ್ಥಾಪನಾ ದಿನ 

ಸಂಘದ 47ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ 12-6-11ರಂದು 
ಇಡೀ ದಿನ ವಿವಿಧ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಉಚಿತವಾಗಿ 
ನಡೆಸಲಾಯಿತು. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ತೆರಿಗೆ 
ಮತು ಆರ್ಥಿಕ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಪಿ.ಎನ್‌. ಸದಾಶಿವ 
ಉದ್ಭಾಟನೆ ಮಾಡಿದರು. ತಜ್ಞ ವೈದ್ಯರಾದ, ಗಾಯನ ಸಮಾಜದ ಅಧ್ಯಕ್ಷರಾದ 
ಡಾ. ಎಂ.ಆರ್‌.ವಿ. ಪ್ರಸಾದ್‌ ಅವರು ಮುಖ್ಯ ಅತಿಥಿಗಳಾಗಿದ್ದರು. ಸಂಘದ 
ಅಧ್ಯಕ್ಷರಾದ ಶ್ರೀ ಬಿ. ಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಶಿಬಿರ ಯಶಸ್ವಿಯಾಗಿ 
ನಡೆಯಿತು. 


ಈ ಕೆಳಕಂಡ ಆಸ್ಪತ್ರೆಗಳ ವೈದ್ಯರುಗಳು ಆಯಾ ವೈದ್ಯಕೀಯ ತಪಾಸಣೆ 
ಕಾರ್ಯಗಳನ್ನು ಉಚಿತವಾಗಿ ನಡೆಸಿಕೊಟ್ಟರು. 
|. ನಾರಾಯಣ ನೇತ್ರಾಲಯ, ರಾಜಾಜಿನಗರ, - ನೇತ್ರಪರೀಕ್ಷೆ ಮತ್ತು ಪೊ ರೆಚಿಕಿತ್ಸೆ 
2. ಸಾಗರ ಆಸ್ಪತ್ರೆ ತಿಲಕ್‌ನಗರ - ಹೃದ್ರೋಗ ತಪಾಸಣೆ ಮತ್ತು ಮಧುಮೇಹ 
3. ಡಾ. ವಾಸಂತಿ ಎಂ. ಆಚಾರ್ಯ - ಸ್ತ್ರೀ ರೋಗ ಮತ್ತು ಪ್ರಸೂತಿ ಸಮಸ್ಯೆಗಳು 
4. ಶ್ರೀ ಸಾಯಿ ಕೃಷ್ಣ ಇನ್‌ಸ್ಟಿಟ್ಯೂಟ್‌ ಆಫ್‌ ಫಿಸಿಕಲ್‌ ಹೆಲ್ತ್‌, ಹನುಮಂತನಗರ, 
ಡಾ. ಜಿ. ವರದರಾಜುಲು ಮತ್ತು ತಂಡ: ಫಿಸಿಯೋಥೆರಪಿ ಚಿಕಿತ್ರೆ. 
5. ಡಾ. ಚಂದ್ರಶೇಖರ್‌, ಡಾ. ಪೂರ್ಣಿಮಾ ಜಗನಾ ನ್ಲ್ನಾಥ್‌ ಹಾಗೂ 
ಡಾ. ದಯಾನಂದ್‌ : ಸಾಮಾನ್ಯ ಆರೋಗ್ಯ 
6. ಕಿದ್ದಾಯ ಸ್ಮಾರಕ ಗಂಧಿ ಸಂಸ್ಥೆ - ಅರ್ಬುದರೋಗ (ಕ್ಯಾನ್ಸರ್‌ ) 


ಈ ಎಲ್ಲ ವಿಭಾಗಗಳಲ್ಲಿ ಒಟ್ಟು 362 ಜನರಿಗೆ ಉಚಿತ ಸಲಹೆ ಮತ್ತು 
ತಪಾಸಣೆ ಕಾರ್ಯ ನಡೆಸಲಾಯಿತು. ಆರೋಗ್ಯ ವಿಭಾಗದ ಸಂಚಾಲಕರಾದ ಜಿ. 
ನಾಗರಾಜ್‌, ಎಚ್‌. ಎಸ್‌. ಕಪಿನಯ್ಯ ಅವರ ಪರಿಶ್ರಮ ಗೌರವ ಕಾರ್ಯದರ್ಶಿಗಳಾದ 
ಎಂ. ನರಸಿಂಹ ಅವರ ಸಂಘಟನಾಶಕ್ತಿ ಸಹಾಯಕ ಕಾರ್ಯದರ್ಶಿಗಳಾದ 
ಸೋಮಶೇಖರ್‌ ಹಾಗೂ ಕಾರ್ಯಕರ್ತರ ಸಹಕಾರ ಈ ಶಿಬಿರದ ಯಶಸಿನ 
ಹಿಂದೆ ಇತ್ತು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಗೌರವಾನ್ತಿತ ವೈದ್ಯರುಗಳ ಹಾಗೂ 
ಆಸ್ಪತ್ರೆಗಳ ಸೇವಾ ಮನೋಭಾವದ ಉಚಿತ ಸೇವೆ ಪ್ರಧಾನವಾಗಿತ್ತು 


| 


ಸಾಗರ್‌ ಆಸ್ಪತ್ರೆ ವೈದಕೀಯ ತಂಡದಿಂದ ಹೃದ್ರೋಗ ತಪಾಸಣೆ 


ಬಿ.ಡಬ್ಲ್ಯು. ಪಶ್ಚಿಮ ಲಯನ್ಸ್‌ ಸೂಪರ್‌ ಸ್ಪೆಶಾಲಿಟ 
8.1. LIONS SUPERSPECIALITY 


a unit of Lions Club of Bangalore West Trust 


ಕಣ್ಣನ ಆಸ್ವತ್ರೆ 
EYE HOSPITAL 


LEH/ENDOW/555/2011 


Udaya Bhanu Kala 
Sangha (R), 
Opp. Gavipuram (R) 


» ೯ 
3 Bangalore - 560 019.. HE N 
Be Dear Sir, 
Sub: Your munificient Endowment Donation of Rs. 5000/- 
ಡಿ Greetings and good wishes. 


We have the pleasure to inform you that you have been instumental ೫ : 
4 | the eyesight of Smt Chandri Bai & Smt. Soll Bai, IP No. ೧11/3375 & 3376 a 
n Hiriyur performing Cataract surgery with IOL Implantation on 126/2011 


ದ ರೀ who were deprived of the most vlable ಟಗ Pat 9. Armghey hes 
‘# us, YESIGHT, started the world ಇ 
Donation made this 7112೦1 - a ied y 


Our Country has an astounding 12 million cataract blind 0೪೦೪/೬೪. 33 milion ae 

added to this annually. Eradicating blindness is 8 social obligation of 38 of us 

Your contribution is most significant as it adds to ಈ concerted efor in te fg 
೩. against Blindness. 


Looking forward to your continued co-operation and further imoement in cu 
varlous schemes. 


ತಬ ಹಾಯ 


Thanking you, 


Managing Trustee 
Enc! Photograph 


ಸಂಘದ ಆರೋಗ್ಯಸೇವೆಗೆ ಸಂದ ಗೌರವ 


ಸಂಘ ನಡೆಸಿಕೊಂಡು ಬರುತ್ತಿರುವ ಉಚಿತ ಆರೋಗ್ಯ 
ಸೇವೆಯನ್ನು ಮೆಚ್ಚಿ ಈ ಎರಡು ಸಂಸ್ಥೆಗಳು ನೀಡಿರುವ 
ಪ್ರಶಂಸಾಪತ್ರಗಳನ್ನು ಸದಸ್ಯರ ಮತ್ತು ಓದುಗರ 
ಗಮನಕ್ಕಾಗಿ ಇಲ್ಲಿ ಮುದಿಸಲಾಗಿದೆ. 


ಹ 
Wee © 
j LION OR. 8... 8. MURTHY 


pu 


ಶ್ರೀಮತಿ ಚಂದ್ರಿಬಾಯಿ ಮತ್ತು ಶ್ರೀಮತಿ ಸೋಲಿಬಾಯಿ ಸಂಘದ 
ದತ್ತಿನಿಧಿಯಿಂದ ಉಚಿತ ಕಣ್ಣಿನ ಪರೀಕ್ಷೆಯಲ್ಲಿ ಶಸ್ತ್ರಚಿಕಿತ್ಸೆ 
ಮಾಡಿಸಿಕೊಂಡ ಫಲಾನುಭವಿಗಳು 


ಕಿದ್ದಾಯಿ ಸ್ಮಾರಕ ಗಂಥಿ ಸಂಸ್ಥೆ 
KIDOWAI MEMORIAL INSTITUTE OF ONCOLOGY 
ಪ್ರಾಲೇಶಿಕ ಅರ್ಟುದ ಸಂಶೋಧನೆ ಮತ್ತು ಚಿಕಿತ್ಲಾ ಕೇಂದ್ರ 
ಯು. ಐಸಿಸಿ ತದಸ್ಯ ಸಂಸ್ಥೆ (ಅಂತರರಾಷ್ಟ್ರೀಯ ಅರ್ಬುದ ರೋಗ ನಿವಾರಣಾ ಸಂಘಟನೆ) 


REGIONAL CENTRE FOR CANCER RESEARCH 8 TREATMENT 
MEMBER OF (INTERNATIONAL UNION AGAINST CANCER) 


$M 
568929 

28560722 ಗಾದಗಿ ಕರ್ನಾಟಕ, ಭಾರತ 
po Or. M.H. Marigowda Road, 
೪1 . 80 . 26560723 ೩೧೦೫೦79 - 560 029 

ತು KARNATAKA, INDIA 

ತೆ 
No KMIOVSVDIFFDY 1010-11 DATE: 23/51/11 


/K 


3 


೫/39 .Ddayabaav Laiasnnch (Regd) 
₹0.4 | ; 52033 ಸಂಕೆ, 
IY Ania Mad, 
Keep ಆರೆ Yagar, 
ಶಿ 
ವಾಗ ಹಕಗರ ್‌್ಟತೆ 


Sn / Sex. 


58 / Madam 


Sub: - Feeding of cancer patients 8! Dharmashala 


We are very thankful for your generous donation towards the free feeding 
endowment donstion scheme for the patients staying at Sri. Venkateshwara Dharmashala, 
೫೬110 


As desired by you, the free feeding of Breek-est / Lunch / 2/02 will be served 
on12/&/11 in the name (5) suggested by you at 12.90AM in the moming / 
coon 1 night You may kindly make it convenient to witness the feeding programme on 
the ssid date. Any change in your residential address and phone numbers, may please be 
informed to us for proper communication. 


Yours WA 


D TOR 


po -ಜೂನ್‌ 
ಉದಯ ಸೌರಭ ಮ 6 ಏಪ್ರಿಲ್‌ 201 


ಯುವಜನರಿಗೆ ಸ್ವಯಂ ಉದ್ಯೊ €ಗ ತರಬೇತಿ 
ಕಂಪ್ಯೂಟರ್‌ ಕಲಿಕಾ ತರಗತಿ ಉದ್ಭಾಟನೆ ಮತ್ತು ಪ್ರಮಾಣಪತ್ರ ವಿತರಣೆ 


ಸಂಘವು ನಡೆಸಿಕೊಂಡು ಬರುತ್ತಿರುವ ಉಚಿತ ಕಂಪ್ಯೂಟರ್‌ | ದ್‌ 
ಕಲಿಕಾ ತರಗತಿಯ ಐದನೇ ತಂಡದ ಉದ್ಭಾಟನಾ ಸಮಾರಂಭ k ಸ ಸ ತು ತ ಇ ಇಟ್ಟ 


3.7.11ರಂದು ಸಂಘದ ಸಭಾಂಗಣದಲ್ಲಿ ನಡೆಯಿತು. ಇದೇ 
ಸಂದರ್ಭದಲ್ಲಿ ನಾಲ್ಕನೇ ತಂಡದ ಫಲಾನುಭವಿ ವಿದ್ಯಾರ್ಥಿಗಳಿಗೆ 
ಕನ್ನಡ ಸಂಸ್ಕೃತಿ ಹಾಗೂ ವಾರ್ತಾಇಲಾಖೆ ಉಪಕಾರ್ಯದರ್ಶಿಗಳಾದ 
ಶ್ರೀ ಕೆ. ಸುಧಾಕರ ಶೆಟ್ಟ ಅವರು ಪ್ರಮಾಣಪತ್ರ ವಿತರಿಸಿದರು. 
ಹಿರಿಯ ಪತ್ರಕರ್ತೆ ಡಾ. ವಿಜಯಾ ಆಶಯ ನುಡಿಗಳನ್ನಾಡುತ್ತ 


ಸಂಘದ ಸಾಧನೆಗಳನ್ನು ಶ್ಲಾಘಿಸಿದರು. ಸಂಘದ ಅಧ್ಯಕ್ಷರಾದ [೫ ೫ "4... ಶಸ {SS 
ಬಿ. ಕೃಷ್ಣ ಅಧ್ಯಕ್ಷತೆ' ವಹಿಸಿದ್ದರು. ಸಂಸ್ಥಾಪಕ ಕಾರ್ಯದರ್ಶಿ ಸ೭*೫ ೪ | ; ಕಾ i ಸಾ 
ಬಾರ ಎ ಕೋರಿದರು. ಯುವಜನರಿಗೆ ಕಂಪ್ಯೂಟರ್‌ ಕಲಿಕಾ ತರಗತಿ 2011-12ನೆ ಸಾಲಿನ 5ನೆ ತಂಡದ ಉದ್ಭಾಟನೆಯಲ್ಲಿ 
ಕಂಪ್ಯೂಟರ್‌ ಶಿಕ್ಷಕಿ ಸಿ. ದಾಕ್ಷಾಯಿಣಿ ಕಾರ್ಯಕ್ರಮ ನಿರ್ವಹಿಸಿದರು. 4ನೆ ತಂಡದ ವಿದ್ಯಾರ್ಥಿಗಳಿಗೆ ಅರ್ಹತಾಪತ್ರ ವಿತರಣೆ ಎ-ಬ: ಶ್ರೀಮತಿ ಸಿ. ದಾಕ್ಷಾಯಿಣಿ, ಸಂಸ್ಥಾಪಕ 
ನಾಲನೇ ಕಂಡವ ಒಟು 58 ವಿದಾರ್ಥಿಗಳು ಪಮಾಣಪತ ಕಾರ್ಯದರ್ಶಿ ಎಂ. ನರಸಿಂಹ, ಕನ್ನಡ ಮತ್ತು ಸ ಸಂಸ್ಕೃತಿ, ವಾರ್ತಾ ಇಲಾಖೆ ಉಪಕಾರ್ಯದರ್ಶಿ 
ನ ತ ಸಪವೇಶ ಶ್ರೀ ಕೆ. ಸುಧಾಕರ ಶೆಟ್ಟಿ ಹಿರಿಯ ಚಿಂತಕಿ- ಪತ್ರಕತೆ್‌ೆ ಡಾ. ವಿಜಯಾ ಹಾಗೂ ಸಮಾರಂಭದ 
9 9 ped €ಶ ks) ೬ ೫4 > ಇಳ ಫಿ p) ~ 
ಸ್ವೀಕರಿಸಿದರು. ಐದನೇ ತಂಡಕ್ಕೆ ವಿದ್ಯಾರ್ಥಿಗಳು ಪ್ರ ಅಧ್ಯಕ್ಷರಾದ Sn So 
ಪಡೆದಿರುತ್ತಾರೆ. 


ಅಗ್ನಿದುರಂತ ಮತ್ತು ತಡೆಗಟ್ಟುವಿಕೆ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮಗಳು. 


ಕರ್ನಾಟಕ ರಾಜ್ಯ ಅಗ್ನಿಶಾಮಕ ದಳದ ಸಹಯೋಗದಲ್ಲಿ ಈ ಕೆಳಕಂಡ ಅಧ್ಯಾಪಕರ ಕಾಲೇಜಿನಲ್ಲಿ ಅವರ ಸಂಯುಕ್ತ ಆಶ್ರಯದಲ್ಲಿ ಆಕಸ್ಮಿಕ 

ಮೂರು ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಅಗಿ ದುರಂತ ತಡೆಗಟ್ಟುವ ಬಗ್ಗೆ ಪ್ರಾತ್ಯಕ್ಷಿಕೆ. 

| ಸಂಘದ ಸಭಾಂಗಣದಲ್ಲಿ 15-5-11ರಂದು ಬೆಳಗ್ಗೆ 10 ಗಂಟೆಗೆ 
ಮುಂಜಾಗ್ರತಾ ಕ್ರಮಗಳ ಬಗ್ಗೆ 
ತಿಳುವಳಿಕೆ ಮತ್ತು ಸಾಕ್ಷ್ಯಚಿತ್ರ 
ಪ್ರದರ್ಶನ. 

2. ಬಸವನಗುಡಿ ರಸ್ತೆಯ ಸಂಘದ 
ಆಟದ ಮೈದಾನದಲ್ಲಿ ಅದೇ ದಿನ 
ಮದ್ಯಾಹ್ನ ಅಗ್ನಿದುರ೦3' 
ಸಂಭವಿಸುವ ರೀತಿ ಮತ್ತು ಅದನ್ನು 
ತಡೆಗಟ್ಟುವ ವಿಧಾನದ ಬಗ್ಗೆ 
ಬಹಿರಂಗ ಅಣಕು ಪ್ರದರ್ಶನ. 

3. ದಿನಾಂಕ 9-5-2011ರಂದು 

ರಾಷ್ಟ್ರೀಯ ವಿದ್ಯಾಲಯ 


ಈ ಮೂರೂ ಕಾರ್ಯಕ್ರಮಗಳನ್ನು ಬೆಂಗಳೂರು ದಕ್ಷಿಣವಲಯ 
ಅಗ್ನಿಶಾಮಕ ದಳದ ಅಧಿಕಾರಿಗಳಾದ 
ಜೆ.ಎಚ್‌.ರವಿಶಂಕರ್‌ ನಡೆಸಿಕೊಟ್ಟರು. 
ಅವರ ಸಿಬ್ಬಂದಿ ಮೈನವಿರೇಳುವ 
ಸಾಹಸ ಪ್ರದರ್ಶಿಸಿದರು. ಉದಯಭಾನು 
ಉನ್ನತ ಅಧ್ಯಯನ ಕೇಂದ್ರದ ವಿಜ್ಞಾನ 
ಮತ್ತು ತಂತ್ರಜ್ಞಾನ ಏಜಾಗ ಈ 
ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡಿತ್ತು. 
ಗೌರವ ಡೀನ್‌ ಪ್ರೊ. ಎಸ್‌ .ಎ. ಶ್ರೀಕಂಠ 
ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು 
ಯಶಸ್ಮಿಯಾಗಿ ನಡೆದವು. 


O 


ಈ eee 


ಬಯ ಸೌರ 
( — ಫ ವಾ 7 SESE TEs remem ಏಪಿಲ್‌-ಜೂನ್‌ 201 
| ಉದಯಭಾನು ಕಲಾಸಂಘ (ನೋಂ) 


ಜು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಾಹಿತ್ಯ-ಸಂಸ್ಕೃತಿ-ಸಮಾಜ ಸೇವಾ ಸಂಸ್ಥೆ 
ಕಾಕಾ ಹೂ ಛತ್ರಗಳ ಸಬ ಠ ಬಡಾವಣೆ, ಕೆಂಪೇಗೌಡನಗರ, ಬೆಂಗಳೂರು-19 


1 


ಜಾ ಅಷ ಮಿತ ಖು 4 
» KF 2 Jd, ತ್‌ 4 
Wa ಟು 


“4 


ಉದಯಭಾನು ಕಲಾಸಂಘದ 45ನೆಯ (2010-11ನೆಯ ವರ್ಷ) ರ್ಷಿಕ ಸಕಲ ಸದಸ್ಯರ ಸಭೆ 

.... ದಿನಾಂಕ: 11-09-2011ನೆಯ ಭಾನುವಾರ ಬೆಳಗ್ಗೆ 11-30 ಗಂಟೆಗೆ ಸಂಘದ ಸಾಂಸ್ಕತಿಕ ಭವನದ, ರಂಗಮಂದಿರ-ಸಭಾಂಗಣದಲ್ಲಿ ಸ ಕ್ಷ 

| ನಡೆಯುತ್ತೆ. ಸಂಘದ ಎಲ್ಲ ಸದಸ್ಯರು ಬಿಡುವು ಮಾಡಿಕೊಂಡು ತಪ್ಪದೆ ಆ ಸಭೆಯಲ್ಲಿ ಸ ದ, ರಂಗಮಂಥ ಗ ೪೪3) 
| ಬೆಂಗಳೂರು-560019. ಎಂ. ನರಸಿಂಹ 


' | ದಿನಾಂಕ: 21-08-2011 ಸಂಸ್ಥಾಪಕ ಗೌರವ ಕಾರ್ಯದರ್ಶಿ 
ಕಾರ್ಯಸೂಚಿ: 


ವಿಶ್ವಶಾಂತಿಗಾಗಿ ಪ್ರಾರ್ಥಕೆ 
ಅಗಲಿದ ಸದಸ್ಯರ-ಗೌರವಾರ್ಥ ಸಂತಾಪ ಸೂಚನೆ. 
ಸಭೆಯ ತಿಳುವಳಿಕೆ ಪತ್ರ ಮಂಡನೆ - ಅನುಮೋದನೆ 
ಹಿಂದಿನ ಸಕಲ ಸದಸ್ಯರ ಸಭೆಯ (44ನೆಯ ಸಭೆ: ದಿನಾಂಕ: 05-09-2010) ನಡವಳಿಕೆಗಳ ಮಂಡನೆ ಮತ್ತು ಅನುಮೋದನೆ. 
ಕಾರ್ಯಕಾರಿ ಸಮಿತಿಯು 2010-11ನೆಯ ಸಾಲಿಗೆ ಒಪ್ಪಿಸುವ ವಾರ್ಷಿಕ ವರದಿ ಮತ್ತು ಲೆಕ್ಕಪರಿಶೋಧಕರು ಪರಿಶೀಲಿಸಿದ ಆಯ-ವ್ಯಯ ಲೆಕ್ಕ ಪಟ್ಟಿಗಳನ್ನು ಅಂಗೀಕರಿಸುವುದು. 
2011-12ನೆಯ ಸಾಲಿಗೆ ಆಯ-ವ್ಯಯ ಲೆಕ್ಕ ಕಂಸ ನೇಮಕ | ks 
2911-12ನೆಯ ಸಾಲಿಗೆ ಆಯ-ವ್ಯಯ ಅಂದಾಜು ಪಟ್ಟ ಅನುಮೋದನೆ 
ಸಂಘದ ತ್ರೈವಾರ್ಷಿಕ (209-212) ಕ್ರಿಯಾ ಯೋಜನೆಗಳ ಸಮೀಕ್ಷೆ 
ಸಂಘದ ಕಾರ್ಯಕಾರಿ ಸಮಿತಿಯ ಸೂಚನೆಗಳು. 
ಬರಹದ ಮೂಲಕ ಬರುವ ಸೂಚನೆಗಳು. 
11. ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಸಭೆಯಲ್ಲಿ ಸದಸ್ಯರಿಂದ ಬರುವ ಸೂಚನೆಗಳು 
12. ಮುಂದಿನ ಮೂರು ವರ್ಷಗಳಿಗೆ (2011-2014) ಸಂಘದ ಕಾರ್ಯಕಾರಿ ಸಮಿತಿ ಆಯ್ಕೆ ಈ ವಿಷಯವನ್ನು ದಿನಾಂಕ: 21-8-2011ರಂದು ನಡೆದ ಕಾರ್ಯಕಾರಿ ಸಮಿತಿ ಸಭೆಯು ವಾರ್ಷಿಕ ಸಕಲ 
ಸದಸ್ಯರ ಸಭೆಯ ತೀರ್ಮಾನಕ್ಕೆ ಸಲ್ಲಿಸಲು ಸರ್ವಾನುಮತದಿಂದ ತೀರ್ಮಾನಿಸಿತು. ಅದರಂತೆ ಸಭೆಯ ತೀರ್ಮಾನಕ್ಕೆ ಒಪ್ಪಿದೆ. 


ವಿಶೇಷ ಸೂಚನೆ: 

. ವಾರ್ಷಿಕ ವರದಿ ಮತ್ತು ಲೆಕ್ಕ ಪಟ್ಟಗಳನ್ನು ಪರಿಶೀಲಿಸಲು ಇಚ್ಛಿಸುವ ಸದಸ್ಯರು ಸಂಘದ ಕಛೇರಿಯಲ್ಲಿ ಕೆಲಸದ ಅವಧಿಯಲ್ಲಿ ಪರಿಶೀಲಿಸಬಹುದು. ವಾರದ ದಿನಗಳಲ್ಲಿ 
ಸಂಜೆ 5ರಿಂದ 7 ಗಂಟೆಯವರೆಗೆ, ಭಾನುವಾರ ಬೆಳಗ್ಗೆ 10-00 ರಿಂದ 12-00 ಗಂಟೆಯವರೆಗೆ 

2. ಸಭೆಯಲ್ಲಿ ಕನಿಷ್ಠ ಕೋರಂ) ಸದಸ್ಯರ ಪಾವರಾಟ ಇಲ್ಲದಿದ್ದಲ್ಲಿ ಸಭೆಯನ್ನು ಅರ್ಧ ಗಂಟೆ ಮುಂದೂಡಿ, ಮೂಲ ಕಾರ್ಯಸೂಚಿಯಂತೆ ಸಭೆಯನ್ನು ನಡೆಸಲಾಗುವುದು. ಮುಂದಿ ಹಾಸಿದ ಸಭೆಯಲ್ಲಿ 
ಕುಷ್ಛ ಸಂಖ್ಯೆಯನ್ನು (ರಂ) 

3. ಸಭೆಯ ದಿನ ಸದಸ್ಯರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದೆ. ಸದಸ್ಯರು ದಯವಿಟ್ಟು ಭಾಗವಹಿಸಲು ಕೋರುತ್ತೇವೆ. 

ಕ ಕಾರ್ಯಕಾರಿ ಸಮಿತಿಯ ಸೂಚನೆಗಳು 2011-12 

I. ತ್ರೈವಾರ್ಷಿಕ ಕ್ರಿಯಾ ಯೋಜನೆಗಳು: ಸಂಘದ ಯೋಜಿತ ಕಾರ್ಯತೈಲಿಯ ಕೈಗನ್ನಡಿ ಯೋಜನೆಗಳು. ಸಂಘದ ಸದಸ್ಯರ ಸಕ್ರಿಯತೆ, ಸಂಪನ್ಮೂಲಗಳ ಲಭ್ಯತೆ ಅನುಸರಿಸಿ ಯೋಜನೆಯ ಬಹುಭಾಗವನ್ನು 

ಕೃತಿರೂಪಕ್ಕಿಳಿಸುವ ಪ್ರಯತ್ನ ನಡೆದಿದೆ. ಸಾಂಸ್ಕೃತಿಕ ಭವನ, ಬೆಂಗಳೂರು ದರ್ಶನ, ಈ ದಿಸೆಯಲ್ಲಿ ಹಾದು ಬಂದ ಮೈಲಿಗಲ್ಲುಗಳು. 

; ಮುನ್ನಡೆವ ಹಾದಿಗೊಂದು “ರೋಡ್‌ ಮ್ಯಾಪ್‌” ತಯಾರಾಗಬೇಕಿದೆ. 2999-12ನೆಯ ಸಾಲಿಗೆ ತ್ರೈವಾರ್ಷಿಕ ಕ್ರಿಯಾ ಯೋಜನೆ ಪ್ರಗತಿಯಲ್ಲಿದೆ. 2015ನೆಯ ಸಾಲಿನಲ್ಲಿ 
ಸ್ವರ್ಣ ಪಥಕ್ಕೆ ಹಾದಿ ಪಡಿಸಬೇಕು. ಈಗಾಗಲೇ ಎಲ್ಲ ಸದಸ್ಯರಿಗೆ ಮತ್ತು ಅಭಿಮಾನಿಗಳಿಗೆ ಸಲ್ಲಿಸಿರುವ ಮನವಿಯಂತೆ ಹಲವು ಸದಸ್ಯರು ಕೃಪೆಯಿಟ್ಟು 
ಠೂ. 5004/-ಗಳ ದೇಣಿಗೆ ನೀಡಿದ್ದಾರೆ. ದಿನಾಂಕ: 12-6-2006ರಂದು ಸಂಘದ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ಸುವರ್ಣ ನಿಧಿ ಸ್ಥಾಪಿಸಲಾಗಿದೆ. ಎಲ್ಲಾ ಸದಸ್ಯರು ಸಂಘದ ಚಟುವಳಿಕೆಗಳಲ್ಲಿ 
| ee ey Maps ದಾನಿಗಳನ್ನು ಪರಿಚಯಿಸಲು ಕೋರಿದೆ. 2. ಸಂಘದ ಕಾರ್ಯಬಾಹುಳ್ಯ-ಚಟುವಟಿಕೆಗಳ 
||... ವ್ಯಾಪ್ತಿಯನ್ನು ಗಮನಿಸಿದಾಗ ಸಂಘದ ಅರ್ಥಿಕ ಬಲವನ್ನು ವೃದ್ಧಿಪಡಿಸಲು ಇನ್ನು ಹೆಚ್ಚ ಕ್ರಿಯಾತ್ಮಕವಾಗಿ ಪಾಲ್ಗೊಳ್ಳಬೇಕಾದ್ದು ಅನಿವಾರ್ಯವಾಗಿದೆ. ಸರ್ಕಾರಿ ಮೂಲಗಳಿಂದ ಒಂದು ನಿರ್ದಿಷ್ಟ ಪ್ರಮಾಣದ 


ಆರರಿಂದ ಶಕ್ತಿಯನ್ನು ಬೆಳೆಸಿಕೊಳ್ಳಲು ಗಮನ ನೀಡಬೇಕಾಗಿದೆ. ಕಾರ್ಯಕಾರಿ ಸಮಿತಿಯು ಈ ಕೆಳಕಂಡ ಸಲಹೆಗಳನ್ನು ಸದಸ್ಯರ ಮುಂದೆ 
ರಕ ಕೆರತ 1... 3 ಆದ್ದಂಂದ ಸಾ ಶ್ರಿಯಂ ಸಲಹೆಗಳಿಗೆ ಕಾರ್ಯಕಾರಿ ಸಮಿತಿ ಮತ್ತು ಹಿಂದಿನ ಸಕಲ ಸದಸ್ಯರ ಸಭೆಗಳು ಸರ್ವಾನುಮತದ ಒಪ್ಪಿಗೆ ನೀಡಿದ್ದವು. 


ವಂ 2 ಆ. ಚಾಹ ಬು ಣಿ ಒಣ 


ಹತತ ಹಸ. ಮನಯ ತ. 


ಪಾವಾನಾ ನ ಹ 


ಸ ೦ಡಿಸಿದೆ. ಈ ಸಲಹೆಗಳನ್ನು ಹಿಂದಿನ ವರ್ಷಗಳಲ್ಲೂ ನೀಡಲಾಗಿತ್ತು. ಈ 

1... ನ ಕಾರ್ಯಗಳು ಸತಿ ಸುಸು ದು ಮಧ ಉತ ತಮಗ ಸಕಾಲ ತರಾ ಕರಕ ರೂ. 3399/- ಮತ್ತ ಮೇಲಿನ ಧನ ಸಹಾಯ ನೀಡುವು. 

ಡ್ಯ ೫ ಉಳಿದ ಎಲ್ಲಾ ಸದಸ್ಯರು ವಾರ್ಷಿಕ ರೂ. 1,009/- ಮತ್ತು ಮೇಲ್ಪಟ್ಟು ದಾನವಾಗಿ ನೀಡುವುದು. 

4 ' ಹಾಗೆ ನೀಡುವ ಧನ ಸಹಾಯವನ್ನು ಪ್ರತಿ ವರ್ಷ ಡಿಸೆಂಬರ್‌ ತಿಂಗಳೊಳಗೆ ನೀಡುವುದು. ಸಂಘಕ್ಕೆ ನೀಡುವ ಧನ ಸಹಾಯಕ್ಕೆ ವರಮಾನ ತೆರಗೆ ಕಾಯಿದೆ 80(ಜ)ನಂತೆ ವರಮಾನ ತೆರಗೆ 
ಇ 


ವಿನಾಯಿತಿ ಇದೆ. ಹಲವು ಸದಸ್ಯರು ಈ ಹಿಂದಿನ ವರ್ಷಗಳಲ್ಲಿ ಸಕ್ತಿಯವಾಗಿ ಸ್ಪಂದಿ್ದಾರೆ. 


4. ಸಂಘದ 'ಉದಯಭಾನು ಉನ್ನತ ಅಧ್ಯಯನ 
1. ಅಮರ್ತ್ಯಸೇನ್‌ 2. ಕೆರೆಗಳು ಬತ್ತಿದಾಗ-ಜಲಸಮ 


ಕೇಂದ್ರ'ದ ಮೂಲಕ ಪ್ರಕಟವಾದ ಪುಸ್ತಕಗಳನ್ನು ಸದಸ್ಯರಿಗೆ ರಿಯಾಯಿತಿ ಬೆಲೆಯಲ್ಲಿ ನೀಡಲು ನಿರ್ಧರಿಸಲಾಗಿದೆ. 
ಸ್ಕೈ 3. ಮಣ್ಣಿಂದ ಕಾಯ-ದಾಸ ಸಾಹಿತ್ಯ ಮೀಮಾಂಸೆ, 4. ಕರ್ನಾಟಕದ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಗಳು 


It was a wonderful experience being with summer camp children. 1 
learnt lots of things from them. 

It is the first time 1 came 10 this building and 1 was really thrilled, 
the way they have done it. The entire hall 15 posisitively charged by all 
scholors of Karnataka. They have done a wonderful job. The entire 
hall is vibrating. 

I wishing you all the best. -H.A.Jayasimha, Mind Orientation 

ಚೈತದ ಚಿಗುರು: ಮಕ್ಕಳಿಗಾಗಿ ಬೇಸಿಗೆ ಶಿಬಿರ, 29-4-2011 

x ೫ ೫ 

ಉದಯಭಾನು ಕಲಾಸಂಘಕ್ಕೆ ಇದು ನನ್ನ ಎರಡನೆಯ ಭೇಟ. “ಚೈತ್ರದ ಚಿಗುರು' 
ಹೆಸರೇ ಸೂಚಿಸುವಂತೆ ಚೈತ್ರ ತದಲ್ಲಿ ಚಿಗುರುವ ಸಸಿಗಳೇ ಸಹಾ ಗಾಗುತ 
ಬೇಸಿಗೆಯ ಶಿಬಿರದಲ್ಲಿ ಎಳೆಯ ಮಕ್ಕಳ ಆಂತರ್ಯದಲ್ಲಿ ಅಡಗಿರುವ ಪ್ರತಿಭೆಗಳು 
ಬೆಳಕಿಗೆ ಬರುವುದಕ್ಕೆ "ಅವಕಾಶವಿರುತ್ತದೆ. ಮಕ್ಕಳ ವ್ಯಕ್ತಿತ್ವವು ಸರ್ವತೋಮುಖವಾದ 
ಬೆಳವಣಿಗೆಯನ್ನು ಹೆನಂದಲು ಬೇಕಾಗುವ ವಿವಿಧ ಕಾರ್ಯ ಕ್ರಮಗಳನ್ನು ಹಮ್ಮಿಕೊಂಡು 
ಶ್ರಮಿಸಿರುವ ಎಲ್ಲಾ ಶಿಕ್ಷಕರಿಗೂ ನನ್ನ ಅಭಿನಂದನೆಗಳು. ಇಂತಹ ಕಾರ್ಯಕಮಗಳು 
ಇನ್ನೂ ಹೆಚ್ಚಾಗಿ "ಮುಂದುವರೆಯಲಿ ಎಂದು ಹಾರೈಸುತ್ತೇನೆ. 

-ಚಂದ್ರಾ ಕೆಎಸ್‌. 
ಪ್ರಾಂಶುಪಾಲರು, ಎನ್‌.ಎಂ.ಕೆ ಆರ್‌.ವಿ. ಪದವಿ ಪೂರ್ವ ಮಹಿಳಾ ಕಾಲೇಜು 
೫ ೫ ೫ 


1 am deeply impessed by the motto of Udayabhanu 
Kalasangha’s Education is for transformation not for 
information. Let the academic programmes of Udayabhanu 
reach the entire student fraternity. 
ಉದಯಭಾನು ಉನ್ನತ ಅಧ್ಯಯನ ಕೇಂದ್ರ -J. Vijayalakshmi 
ವಿಜ್ಞಾನ ಮತ್ತು ತಂತ್ರಜ್ಞಾನ ಅಧ್ಯಯನಾಂಗ, ಆಕಸ್ಥಿಕ ಅಗ್ನಿ ದುರಂತ ತಡೆಗಟ್ಟುವಿಕೆ ಪ್ರಾತ್ವಕ್ತಿಕೆ 
ಸ್ಥಳ : ರಾಷ್ಟ್ರೀಯ ವಿದ್ಯಾಲಯ ಅಧ್ಯಾಪಕರ ಕಾಲೇಜು 

* x ೫ 

“ಈ ಸಂಸ್ಥೆ ಕಳೆದ 47 ವರ್ಷಗಳಲ್ಲಿ ಅತ್ಯಂತ ಗಣನೀಯವಾದ ಸಾಧನೆ ಮಾಡಿದೆ. 
ಶೈಕ್ಷಣಿಕ, ವೈದ್ಯಕೀಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ 
ಅಭಿನಂದನೀಯ ಹಾಗೂ ಅನುಕರಣೀಯ. 
47ನೆಯ ಸಂಸ್ಥಾಪನಾ ದಿನಾಚರಣೆ 
ಅಶಕ್ತರಿಗೆ ಆರೋಗ್ಯ ಕಲ್ಯಾಣ ಶಿಬಿರ 
12-6-2011 


-ಡಾ. ಎಂ.ಆರ್‌.ವಿ. ಪ್ರಸಾದ್‌ 

ಹಿರಿಯ ತಜ್ಞ ವೈದ್ಯರು — ಅಧ್ಯಕ್ಷರು 
ಗಾಯನ ಸಮಾಜ 
* ಶ್ಯ ಸ್ಯ 

ದಿನಾಂಕ 3-7- 2011ರಂದು ನಡೆದ ಸಮಾರಂಭದಲ್ಲಿ ಭಾಗವಹಿಸಿದ್ದ ಸಂದರ್ಭದಲ್ಲಿ 
ಸಂಘದ ಎಲ್ಲಾ ಚಟುವಟಿಕೆಗಳನ್ನು ಗಮನಿಸಿದ್ದೇನೆ. ಅತ್ಯುತ್ತಮ ಸಾಮಾಜಿಕ, ಶೈಕ್ಷಣಿಕ, 
ಸಾಂಸ್ಕೃತಿಕ, "ಧಾರ್ಮಿಕ ಇತ್ಯಾದಿ ಹಲವು "ಕಾರ್ಯಕ್ರಮಗಳನ್ನು ಎನ ತಡವಾಗಿ 
ನಡೆಸಿಕೊಂಡು ಬರುತ್ತಿರುವ ಸಂಸ್ಥೆಯ ಈ ಧ್ಯೇಯೋದ್ದೇಶಕ್ಕೆ ಅಭಿನಂದನೆ. ಸಂಘವು 
ಮುಂದಿನ ದಿನಗಳಲ್ಲಿ ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು 
ಸರ್ಕಾರದವತಿಯಿಂದ ಧನ ಸಹಾಯ ನೀಡುವ ಒಳ್ಳೆ ಪ್ರಾಮಾಣಿಕ ಪ್ರಯತ್ನ 
ಮಾಡುವುದಾಗಿ ತಿಳಿಸಲು ಇಷ್ಟಪಡುತ್ತೇನೆ. ತ 
ಶುಭಾಶಯಗಳು 
ಯುವಜನರಿಗೆ ಕಂಪ್ಯೂಟರ್‌ ತರಬೇತಿ -ಕೆ ಸುಧಾಕರ ಶೆಟ್ಟ 
ತರಗತಿಗಳ ಉದ್ರಾಟನೆ, 3-7-2011 ಸರ್ಕರದ ಉಪಕಾರ್ಯದರ್ಶಿ 

ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ, ವಿಕಾಸಸೌಧ, ಬೆಂಗಳೂರು 
* ೫ೇ pS 

ಇದೊಂದು ಅಪರೂಪದ ಸಮಾರಂಭ. ಲೋಕದ ಯಾವ ಜೀವಿಯೂ 
ನಿರಾಶನಾಗದೆ ಬದುಕನ್ನು ಕಟ್ಟಿಕೊಳ್ಳಲು ತೋರಿಸುವ ದಾರಿಯಾಗಿ ಈ ಯೋಜನೆ 
ನೂರಾರು ಮನೆಗಳ ಜ್ಯೋತಿ ಬೆಳಗುತ್ತದೆ. ಶುಭವಾಗಲಿ, ಸಂಘ ಇನ್ನಷ್ಟು ಎತ್ತರಕ್ಕೆ 
ಬೆಳೆದು ಜನೋಪಕಾರಿಯಾಗಲಿ. 
ವಂದನೆಗಳು. 
ಯುವಜನರಿಗೆ ಕಂಪ್ಯೂಟರ್‌ ತರಬೇತಿ 


-ಡಾ. ವಿಜಯಾ 
ಹಿರಿಯ ಚೆ೦ತಕರು-ಪತ್ರಕರ್ತರು 


Printer & Publisher : Hon Secreta 
Printed at : ILA Mudrana, #36, 40 Fe 


Udayabhanu Kalasangha, Kempegowdanagar, Bengaluru - 19. Telefax : 26601831 
et Road, Raghavanagar, New Timberyard Layout, Bangalore - 560 026. Ph: 080-26757159 


ರತ್‌. ಅಗ್ರಮಾನ್ಯ ಆರ್ಥಿಕ ತಜ್ಞ ಅರ್ಥಶಾಸ್ತ್ರ ಸದಲ್ಲಿ ಮೊತ್ತಮೊದಲಿಗೆ ನೊಬಲ್‌ ೫ 
ಪ್ರಶಸ್ತಿ ಫುರಸ್ಕೃತ್ಸರಾದ ಭಾರತೀಯ, ಬಡವಕೆ ಆರ್ಥಿಕ ” ಮುಖವಾಣಿಯಾದ 8 3 
ಡಾ. "ಅಮರ್ತ್ಯಸೇನ್‌ ಅವರ ಬಹುಮುಖ ಪ್ರತಿಭೆಯನ್ನು ಬಿಂಬಿಸುವ ವ್ಯಕ್ತಿ ಚಿತ್ರ 
ಲೇಖಕರು : ಡಾ. ಆರ್‌. ಕೋಮಲ ಮತ್ತು ಡಾ. ಶುಭ ರಮೇಶ್‌ 


“ಕೆರೆಗಳು ಬತ್ತಿದಾಗ - ಜಲ ಸ ಸಮಸ್ಯೆ” 


ಕೆರೆಗಳು ನಮ್ಮ ನಾಡಿನ ಸಾಂಸ್ಕತಿಕ, ಸಾಮಾಜಿಕ ಪರಂಪರೆಯನ್ನಷ್ಟೆ ಬಿಂಬಿಸುವುದಿಲ್ಲ, 


ಅವುಗಳ ನಿರ್ಮಾಣದ ಹಿಂದೆ ಪರಿಸರವನ್ನು ಪೋಷಿಸುವ, ಪ್ರೀತಿಸುವ, ಆ ಮೂಲಕ ': ಬಃ 
ಜೀವ ಜಲವನ್ನು ನೀಡಿ ನಮ್ಮ ಬದುಕನ್ನು ಹಸ ನಾಗಿಸುವ ದೂರದೃಷ್ಟಿ ಇರುವುದನ್ನು 2. . 


ವಿವರಿಸುವ ಕಿರುಪುಸ್ತಕ. 
ಲೇಖಕರು : ಶ್ರೀ ಟಿ. ಆರ್‌. ಅನಂತರಾಮು. 


. “ಮಣ್ಣಿಂದ ಕಾಯ” - ದಾಸಸಾಹಿತ್ಯಮೀಮಾಂಸೆ ಕ 


ದಾಸ ಸಾಹಿತ್ಯದ ಅಭಿವ್ಯಕ್ತಿಯ ಸ್ವರೂಪದ ಬಗೆಗೆ ಒಂದು ವಿವೇಚನೆ ಈ ಕೃತಿಯ 
ಮುಖ್ಯ ನೆಲೆಯಾಗಿದೆ. ಶವಣ ಕಾವ್ಯದ ಸ್ವರೂಪದ ಹಿನ್ನೆ ಲೆಯಲ್ಲಿ ದಾಸರ ಹಾಡುಗಳು 
ಮೀಮಾಂಸೆಯನ್ನು ಕಟ್ಟಿಕೊಳ್ಳುವ ಆಸಕ್ತಿ "ಇದರಲ್ಲಿ ಪ್ರಮುಖವಾಗಿದೆ. ಇದರೊಂದಿಗೆ, 
ದಾಸ ಸಾಹಿತ್ಯದ "ಈವರೆಗಿನ" ಸಂಶೋಧನೆ ಹಾಗೂ ಅಧ್ಯಯನಗಳನ್ನು ಕುರಿತು 
ಪರಿಶೀಲನೆಯನ್ನು ಕೂಡ ಇದು ಒಳೆಗೊಂಡಿದೆ. 

ಲೇಖಕರು : ಡಾ. ಎಚ್‌.ಎನ್‌. ಮುರಳೀಧರ 


. “ಕರ್ನಾಟಕದ ವೈಜ್ಞಾನಿಕ ಸ ಸಂಶೋಧನಾ ಸಂಸ್ಥೆಗಳು” 


ಯುವ ಜನರಿಗೆ ಕರ್ನಾಟಕ ರಾಜ್ಯದ ವೈಜ್ಞಾನಿಕ ಸ6ಕೋಧನಾ ಸಂಸ್ಥೆಗಳ ಪರಿಚಯ 
ನೀಡಿ ಮುಂದಿನ ಸಂಶೋಧನೆ "ಮತ್ತು ಅಧ್ಯಯನಕ್ಕೆ ಮಾರ್ಗದರ್ಶನ ನೀಡುವ 
ಕಿರುಪುಸ್ತಕ. 

ಲೇಖಕರು : ಶ್ರೀ ಬೆ.ಗೋ. ರಮೇಶ್‌ 


ಮಾರುಕಟ್ಟೆ ಪ್ರಕ್ರಿ ಕ್ರಿಯೆಯಲ್ಲಿ “ಜಾಹೀರಾತು” 


ವಾಣಿಜ್ಯ ಕ್ಷೇತ್ರದಲ್ಲಿ ಇಂದು ಜಾಹೀರಾತು ಪ್ರಭಾವಿ ಮಾಧ್ಯಮವಾಗಿದೆ. ಜನ 
ಸಾಮಾನ್ಯರಿಗೆ ಈ ಕ್ಷೇತ್ರದ ಆಗುಹೋಗುಗಳ ಪರಿಚಯ ಮಾಡಿಸಿಕೊಡುವ ಕೃತಿ. 
ಲೇಖಕರು : ಶ್ರೀ ಎಸ್‌. ಅನಿಲ್‌ಕುಮಾರ್‌ 


9 ಮುಖಬೆಲೆ: ಬಿಡಿ ಪ್ರತಿಗೆ ರೂ. 45/- 9ರಿಯಾಯಿತಿ ಬೆಲೆ: ಬಿಡಿ ಪ್ರತಿಗೆ ರೂ. 30/- 
೨ ಐದು ಪುಸ್ತಕಗಳ ಒಟ್ಟು ರಿಯಾಯಿತಿ ಜಿಲೆ: ರೂ. 125/-9 


ವಿವರಗಳಿಗೆ ಸಂಘದ ಕಛೇರಿಯಲ್ಲಿ ವಿಚಾರಿಸಬಹುದು. ದೂ: 26691831 


